42 


ಸರಳ \ 
ಪ್ರಯೋಗಗಳ 


ಮೂಲಕ ಭೌತ 
ವಿಜ್ಞಾನದ ಅನಾವರಣ L 


ಜಿ.ಎಸ್‌. ರೌಟೇಲಾ 


ವಿಜ್ಞಾನವೆಂದರೆ ವಿನೋದ 


ನಮಗೆ ಅಚ್ಚರಿ ಅಥವಾ ವಿಸ್ಮಯವುಂಟು 
ಮಾಡುವ ಘಟನೆಗಳನ್ನು ಆಗಾಣ್ಣೆ ನಾವು 
ಕಾಣುತ್ತೇವೆ. ಅವುಗಳ ಹಿಂದಿರುವ 
ವಿಜ್ಞಾನದ ಬದ್ಧೆ ಪಪ್ನಿಸುವುದರಿಂದ, ಈ 
ವಿದ್ಯಮಾನಗಳ ಅವಲೋಕನವು ಹೆಚ್ಚು 
ಹರ್ಷದಾಯಕವಾಗುವುದೇ ಅಲ್ಲದೆ, 
ಅದರಿಂದ ಹೊಸ ವಿಷಯಗಳನ್ನು 
ಕಲಅಯುತ್ತೇವೆ. ಅದೇ ರೀತಿ 
ಸ್ಥಳೀಯವಾಗಿ ದೊರಕುವ, ಕಡಿಮೆ 
ವೆಚ್ಚದ ಪದಾರ್ಥಗಳನ್ನು ಬಳಸಿ ಮಾಡುವ 
ಪ್ರಯೋಗಗಳ೦ದ ತರಗತಿಗಳಲ್ಲ ವಿಜ್ಞಾನ 
ಪಠ್ಯ ಮಸ್ತಕಗಳಕಲ್ಪನ ಪರಿಕಲ್ಲನೆಗಳಗೆ 
ಜೀವ ತುಂಬಬಹುದು. ಇಂತಹ 
ಬೋಧನಾ - ಕಲಅಕಾ ಅನುಭವಗಳು 
ವಿದ್ಯಾರ್ಥಿಗಳಲ್ಲ ಅವುಗಳ ಬದ್ದ ಆಸಕ್ತಿ 
ಹೆಚ್ಚಿಸಿ. ಪರಿಕಲ್ಪನೆಗಳು ಅರ್ಥವಾಗಿ 
ಅವರಲ್ಲ ಉತ್ಪಾಹ ತುಂಬುತ್ತದೆ. ಇಲ್ಲ 
ನಾವು ತರಗತಿಗಳ ಮಾಡಬಹುದಾದ 
ಅಥವಾ ವಿದ್ಯಾರ್ಥಿಗಳಗೆ ಮನೆಯಲ್ಲೇ 
ಮಾಡಲು ಉತ್ತೇಜನ ನೀಡುವಂತಹ ಕೆಲವು 
ಪ್ರಯೋಗಗಳನ್ನು ಪ್ರಸ್ತುತ ಪಡಿಸುತ್ತೇವೆ. 


ಇಲ್ಲ ಕೊಟ್ಟರುವ ಪ್ರತಿಯೊಂದು 
ಪ್ರಯೋಗವೂ ವಿದ್ಯಾರ್ಥಿಗಳು ಅದರ 
ಹಿಂದಿರುವ ವಿಜಾನದ ಬಗ್ಗೆ ಚಿಂತಿಸಲು 
ಸಹಕಾರಿಯಾಗುತ್ತದೆ, ಇದರಿಂದಾಗಿ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಅವರು ಪ್ರತಃ ವಿಜಾನದ ಬದೆ ಹೆಚು 
ಇ ೧ ಜ 
ಕಅಯುವಂತಾಗುತ್ತದೆ. 


ಪ್ರಯೋಗ 1 ಸೋಮಾರಿ ಕೋಲು 
ಸುಮಾರು 1 m ಉದ್ದ ಮತ್ತು 2 
ಅಗಲವಿರುವ ಎರಡು ಸಮರೂಪದ ಮರದ 
ಕೋಲುಗಳನ್ನು ತೆಗೆದುಕೊಳ್ಳ (ಅಥವಾ 
ಅಲ್ಯುಮಿನಿಯಮ್‌ /ಪಿವಿಪಿ ಪೈಪ್‌ಗಳಕು). 
ಎರಡು ಕೋಲುಗಳನ್ನೂ ನೆಟ್ಟಗೆ, ಆದರೆ 
ಸ್ವಲ್ಪ ಮಾತ್ರ ಹಓರೆಯಾಗಿರುವಂತೆ ಒಟ್ಟಗೆ 
ಹಿಡಿದುಕೊಳ್ಳ (ಚಿತ್ರ 1ಎ ನೋಡಿ). ಶಗ 
ಏಕಕಾಲದಲ್ಲ ಎರಡನ್ನೂ ಒಟ್ಟಗೆ ಬಡಿ. 
ಎರಡು ಕೋಲುಗಳೂ ಏಕಕಾಲದಲ್ಲ ನೆಲದ 
ಮೇಲೆ ಬೀಳುವುದನ್ನು ಗಮಸಿಸುತ್ತೀರಿ. 
ನಂತರ, ಸುಮಾರು ೭5೦ ಗ್ರಾಮ್‌ 
ತೂಕದ ಬಟ್ಟು ಅಥವಾ ಕಲ್ಲನ್ನು ಒಂದು 
ಕೋನ ಮೇಲ್ದುದಿಗೆ ಕಟ್ಟ. ನಂತರ, ಮತ್ತೆ 
ಕೋಲುಗಳನ್ನು ತೂಕದ ಬಟ್ಟು ಅಥವಾ 
ಕಲ್ಲು ಮೇಲೆ ಬರುವಂತೆ ಮೊದಲನಂತೆ 
ಒಟ್ಟಗೆ ಹಡಿದುಕೊಳ್ಳ. ನಂತರ ಎರಡು 
ಕೋಲುಗಳನ್ನೂ ಏಕಕಾಲದಲ್ಲ ಬಡಿ. (ಚಿತ್ರ 
19೨ ನೋಡಿ). 


ಕಲ್ಲು ಕಟ್ಟರುವ ಕೋಲು ನೆಲದ ಮೇಲೆ 
ಮೊದಲು ಜೀಳುತ್ತದೆಂದು ನೀವು 
ಭಾವಿಸಿರಬಹುದು. ಆದರೆ ಅದಕ್ಕೆ 
ವಿರುದ್ಧವಾದದ್ದು ಸಂಭವಿಸುತ್ತದೆ. 


ಏಕೆ ಹೀಗಾಗುತ್ತದೆ? 

ಠಃ ಅಪರೂಪದ ಅವಲೋಕನವನ್ನು 
'ಬಡತ್ತ' (Inertia) Joಖ ದವ್ಯದ (matter) 
ಗುಣದ ಮೂಲಕ ವಿವರಿಸಬಹುದು. ಜಡತ್ವ 
ಎಂದರೆ ಒಂದು ವಸ್ಸು ತನ್ನು ಸ್ಥಾನ ಅಥವಾ 
ಚಲನೆಯ ಸ್ಥಿತಿಯ ಬದಲಾವಣೆಯನ್ನು 
ವಿರೋಧಿಸುವ ಪ ಪ್ರವೃತ್ತಿ ಅಥವಾ ಗುಣ. ಕ್ಯ 
ಪ್ರಯೋಗದ, ಪ್ರತಿಯೊಂದು ಕೋಲೂ 
ತಾನು ನೆಲದ ಮೇಲೆ ನಿಂತಿರುವ ಬಂದುವಿನ 
ಸುತ್ತ ತಿರುಗುತ್ತ ತಿರುಗು ಚಲನೆಯನ್ನು 
ಹೊಂದಿರುತ್ತದೆ. ನೆಲದ ಮೇಲೆ ಜಳುವಾಗ 
ಪ್ರತಿ ಕೋಲನ ಚಲನ ಶಕ್ತಿ ಮತ್ತು 

ಆವೇಗ ಆಯಾ ಕೋಲನ ಜಡತಾ 
ಮಹತ್ತ್ವವನ್ನು (moment of inertia) 
ಅವಲಂಜಸಿರುತ್ತದೆ. ಹಾಗೂ. ಜಡತಾ 
ಮಹತ್ವವು ಕೋಲನೊಳಗೆ ದವ್ಯರಾಶಿಯ 
ವಿತರಣೆಯನ್ನು ಹಾಗೂ ಕೋಲು ಯಾವ 
ಅಕ್ಷದ ಅನುಸಾರ ತಿರುಗುತ್ತದೋ ಆ ಅಕ್ಷದ 
ಸ್ಥಾನವನ್ನು ಅವಲಂಜಸಿರುತ್ತದೆ. 


ಪ್ರತಿಯೊಂದು ಕೋಲನ ಜಡತಾ 
ಮಹತ್ವವನ್ನು ಲೆಕ್ಕ ಹಾಕುವುದು ಹೇಗೆ? 
|= 2m”, ಎಂಬ ಪ್ರಮಾಣಿತ ಸೂತ್ರವನ್ನು 
ಬಳಸಿಕೊಂಡು ಲೆಕ್ಕ ಹಾಕಬಹುದು. ಇಲ್ಲ |= 
ಜಡತಾ ಮಹತ್ವ Mm - ಕೋಲಅನೊಳಗಿರುವ 
ಪ್ರತಿಯೊಂದು ಕಣದ ದವ್ಯರಾಶಿ, r ತನ್ನು 
ಅಕ್ಷದ ಮೇಲೆ ಆಯಾ ಕಣದಿಂದ ಕೋಲನ 
ತಿರುಗು ಅಂದುವಿಗೆ ಇರುವ ದೂರ. ಮತ್ತು 
"2' ಸಂಕೇತ ಇಡೀ ಕೋಲನ ಪ್ರತ್ಯೇಕ 
mr? ಮೌಲ್ಯಗಳ ಒಟ್ಟು ಮೊತ್ತವನ್ನು 
ಸೂಚಿಸುತ್ತದೆ. (ಜಡತಾ ಮಹತ್ತ್ವ ಎಂದರೆ 
- ಕೋನೀಯ ವೇಗವರ್ಧನೆಯನ್ನು 
ವಿರೋಧಿಸುವ ಒಂದು ವಸ್ತುವಿನ 
ಪವೃತ್ತಿಯನ್ನು ವ್ಯಕ್ತಪಡಿಸುವ ಪರಿಮಾಣ). 


ಈ ಸಂಬಂಧದ ಪ್ರಕಾರ ಕಲ್ಲು ಕಟ್ಟರುವ 
ಕೋಅನ ಜಡತಾ ಮಹತ್ವವು ಕಲ್ಲು 


ಕಟ್ಟರದ ಕೋಲನ ಜಡತಾ ಮಹತ್ವ್ವಕ್ಕಿಂತ 
ಹೆಚ್ಚಾಗಿರುತ್ತದೆ ಎಂದು ಪ್ರಷ್ಟವಾಗುತ್ತದೆ. 
ಜಡತಾ ಮಹತ್ವವನ್ನು ತಿರುಗು 
ಚಲನೆಯಲ್ಲನ ತನ್ನ ಕೋನೀಯ ವೇಗಕ್ಕೆ 
ಕೋಲಅನ ವಿರೋಧವನ್ನು ವ್ಯಕ್ತ ಪಡಿಸುತ್ತದೆ 
ಎಂದು ಪರಿಗಣಿಸಬಹುದು. ಆದ್ದರಿಂದ, 
ಜಡತಾ ಮಹತ್ವವು ಅಧಿಕವಾಗಿದ್ದರೆ. 
ಅದು ತಿರುಗು ಚಲನೆಗೆ ಹೆಚ್ಚನ ವಿರೋಧ 
ತೋರುತ್ತದೆ ಎಂದು ತಿಆಯಬಹುದು 
ಅಥವಾ ನಿಧಾನಗತಿಯ ತಿರುಗು ಚಲನೆ 
ಹೊಂದಿರುತ್ತದೆಂದೂ ಹೇಕಬಹುದು-ಇದು 
ಕಲ್ಲು ಕಟ್ಟರುವ ಕೋಲು, ಕಲ್ಲು ಕಟ್ಟರದ 
ಕೋಲಗಿಂತ ಏಕೆ ನಿಧಾನವಾಗಿ ಕೆಳಕ್ಕೆ 
ಜೀಳುತ್ತದೆ ಎಂಬುದನ್ನು ವಿವರಿಸುತ್ತದೆ. 


ಈ ಪರಿಕಲ್ಪನೆಯನ್ನು ಪರಿಶೋಧಿಸಿ ನೋಡಿ 
ಇದೇ ಪ್ರಯೋಗವನ್ನು ಎರಡು ಬೇರೆ ಬೇರೆ 
ಉದ್ದಗಳುಳ್ಳ ಕೋಲುಗಳಂದ ನಡೆಸಿದರೆ 
ಏನಾಗುತ್ತದೆ? ಅಥವಾ ಕಲ್ಲನ್ನು ಕೋಲನ 
ಮೇಲ್ಲಾಗಕ್ಕೆ ಕಟ್ಟುವ ಬದಲು, ಮಧ್ಯೆ 
ಕಟ್ಟುವುದು ಅಥವಾ ಕೋಲನ ಕೆಳಭಾಗಕ್ಕೆ 
ಕಲ್ಪದರೆ ಏನಾಗುತ್ತದೆ? ಒಂದೇ ಕೋಲಗೆ 
ಕಲ್ಲು ಕಟ್ಟರುವ ಈ ಎರಡು ಕೋಲುಗಳೂ 
ಯಾವ ಪರಿಸ್ಥಿತಿಗಳಲ್ಲ ಒಟ್ಟಗೆ ನೆಲದ 
ಮೇಲೆ ಜಳಕುತ್ತವೆ ಎಂಬುದನ್ನು ಮೊದಲೇ 
ಹೇಳಬಲ್ತರಾ? 


ಪ್ರಯೋಗ 2: ಕಿರಿದಾಗುವ ಮೊಟ್ಟಿ 


ಒಂದು ಮೊಟ್ಟೆಯ ಅಳತೆಗಿಂತ (ಸುಮಾರು 
4.5 em) ಕಡಿಮೆ ವ್ಯಾಸದ ಬಾಯಿ 
ಇರುವ, (ಸುಮಾರು 4 ಊ) ಒಂದು 
ಗಾಜನ ಸೀಸೆಯನ್ನು ತೆಗೆದುಕೊಳ್ಳ. ಸಿಪ್ಪೆ 
ಬಡಿಸಿರುವ ಬೆಂದ ಮೊಟ್ಟೆಯನ್ನು ಸೀಸೆಯ 
ಬಾಯುಯ ಮೇಲಡಿ. ನಿರೀಕ್ಷೆಯಂತೆ. 
ಮೊಟ್ಟೆಯು ಸೀಸೆಯ ಖಾಂಖಯ ಮೇಲೆ 
ಕುಅತಿರುತ್ತದೆಯೇ ಹೊರತು, ಸೀಸೆಯೊಳಗೆ 


ಜೀಳುವುದಿಲ್ಲ (ಚಿತ್ರ ೭2ಎ ನೋಡಿ). ಈಗ 
ಸೀಸೆಯ ಮೇಲಅಂದ ಮೊಟ್ಟೆಯನ್ನು 
ತೆಗೆದು, ಬದಲಗೆ ಸೀಸೆಯೊಳಗೆ ನ 
ಉರಿಯುತ್ತಿರುವ ಕಾಗಗದ ಚೂರನ್ನು ಹಾಕಿ. 
ಉರಿ ನಂದಿದ ಕೂಡಲೇ ಮೊಟ್ಟೆಯನ್ನು 
ಮತೆ ಸೀಸೆಯ ಬಾಲುಯ ಮೇಆಡಿ (ಆತ್ರ 
2ಬ ನೋಡಿ). ನೀವು ಮೊಟ್ಟೆ ಸೀಸೆಯ 
ಬಾಂಖಯ ಮೇಲೇ ಕುಅತಿರುತ್ತದೆಂದು 
ಯೋಚಿಸುತ್ತಿರಬಹುದು. ಆದರೆ ಈಗ 
ಮೊಟ್ಟೆ ನಿಧಾನವಾಗಿ ಸೀಸೆಯೊಳಗೆ ಜಾರಿ 
ಜೀಳುತ್ತದೆ! ಏಕೆ ಹೀಗೆ? 


ಇಲ್ಲೇನು ನಡೆಯುತ್ತಿದೆ? 

ಉರಿಯುತ್ತಿರುವ ಕಾಗದದ ಚೂರನ್ನು 
ಸೀಸೆಯೊಳಗೆ ಹಾಕಿದಾಗ, ಅದು 
ಸೀಸೆಯೊಳಗಿನ ಗಾಆಯನ್ನು ಬಸಿ 
ಮಾಡುತ್ತದೆ. ಜಸಿ ಗಾಆ ಏಕಸನವಾಗುತ್ತದೆ 
ಮತ್ತು ಒಂದಿಷ್ಟು ಗಾಜ ಸೀಸೆಯೊಳಗಿಂದ 
ಹೊರಹೋಗುತ್ತದೆ. ಇದು ಸೀಸೆಯ 
ಒಳಗಿರುವ ಗಾಆಯ ಪ್ರಮಾಣವನ್ನು 
ಕಡಿಮೆ ಮಾಡುತ್ತದೆ. ಕಾಗದದ ಉರಿ 
ನಂದಿದ ಕೂಡಲೇ ಮತ್ತೆ ಸೀಸೆಯ 
ಬಾಂಖಯ ಮೇಲಅಟ್ಟ ಮೊಟ್ಟೆ ಸೀಸೆಯ 
ಬಾಯನ್ನು ಭದ್ರವಾಗಿ ಮುಚ್ಚುತ್ತದೆ. ಇದು 
ಸೀಸೆಯೊಳಗಿನ ಗಾಳ ಹೊರ. ಹೋಗದಂತೆ 
ಅಥವಾ ಹೊರಗಿನ ಗಾಆ ಸೀಸೆಯೊಳಗೆ 
ನುಸುಳದಂತೆ ತಡೆಯುತ್ತದೆ. 


ಮುಂದೇನು ನಡೆಯುತ್ತದೆ 
ಎಂಬುದನ್ನು ಗೇ-ಲ್ಕುಸಾಕ್‌ನ ಅನಿಲ 
ನಿಯಮದಿಂದ ವಿವರಿಸಬಹುದು. ಈ 
ನಿಯಮದ ಪ್ರಕಾರ, ಅನಿಲದ ಗಾತ್ರ 
ನಿರ್ದಿಷ್ಟವಿದ್ದಾಗ. ಅನಿಲದ ಉಪಷ್ಪತೆ ಅದರ 
ಒತ್ತಡಕ್ಕೆ ನೇರ ಅನುಪಾತದಲ್ಲರುತ್ತದೆ. 
ಇದೇಕೆ ಪ್ರಮುಖವಾಗುತ್ತದೆ? ಕಾಲ 
ಕಳೆದಂತೆ, ಸೀಸೆಯೊಳಗಿನ ಗಾಳ 
ತಣಿಯತೊಡಣಗುತ್ತದೆ. ಮುಚ್ಚಿದ 


ಚಿತ್ರ. 1 ತೂಕದ ಬಟ್ಟಿರುವ 
ಕೋಲು ಏಕೆ 
ಸೋಮಾರಿಯಾಗಿದೆ? 


a) ಎರಡು 
ಕೋಲುಗಳೂ ಒಟ್ಟಗೆ 
ನೆಲ ತಲುಪುತ್ತವೆ. 


b) ತೂಕದ ಬಟ್ಟನ್ನು 
ಕಟ್ಟರುವ ಕೋಲು 
ನಿಧಾನವಾಗಿ ನೆಲಕ್ಷೆ 
ಚೀಳುತ್ತದೆ. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2021] 43 


44 


(a) 


ಚಿತ್ರ ೭. ಮೊಳ್ಟಿ ಏಕೆ ಕುಗ್ಗುತ್ತದೆ? ೩) ಸಿ 


(b) 
ಸಿಪ್ಪೆ ತೆಗೆದಿರುವ ಮೊಲ್ಟೆ ನೀಸೆಯ ಮೇಲೆ ಕುಅತಿದೆ. ರ) ಕಾಗದದ ಉರಿ 
ನಂದಿದ ಕೂಡಲೇ ಮೊಲ್ಲೆಯು ಸೀಸೆಯೊಳಗೆ ಜಾರಿ ಜೀಳುತ್ತದೆ. 


ಸೀಸೆಯೊಳಗಿನ ಗಾಆಯ ಗಾತ್ರ 
ನಿರ್ದಿಷ್ಟವಾಗಿರುವುದರಿಂದ ಅದರ 
ಉಷ್ಟತೆಯಲ್ಲನ ಇಳತ. ಒತ್ತಡದ ಇಳತಕ್ಷೆ 
ಕಾರಣವಾಗುತ್ತದೆ. 


ಇಳತವಾದ ಒತ್ತಡ ಸೀಸೆಯ ಗೋಡೆಗಳ 
ಮೇಲೆ ಹಾಗೂ. ಸೀಸೆಯ ಬಾಯನ್ನು 
ಮುಚ್ಚಿರುವ ಮೊಲ್ಲೆಯ ಭಾಗದ ಮೇಲೆ 
ಕೂಡ ವರ್ತಿಸುತ್ತದೆ. ಆದರೆ ಹೊರಗಿನ 
ಗಾಳಗೆ ಒಡ್ಡಿಕೊಂಡಿರುವ ಮೊಟ್ಟೆಯ ಉಳದ 
ಭಾಗ ಹೊರಗಿನ ಸಾಮಾನ್ಯ ಗಾಆ೪ಯ 
ಒತ್ತಡಕ್ಕೆ (normal atmospheric pressure) 
ಒಳಗಾಗಿರುತ್ತದೆ. ಗಾಆಗಳ ಒತ್ತಡದಲ್ಲನ 
ವ್ಯತ್ಯಾಸದ ಪ್ರಭಾವದಿಂದ, ಅಧಿಕವಾಗಿರುವ 
ಹೊರಗಿನ ವಾತಾವರಣದ ಒತ್ತಡವು 
ಮೊಟ್ಟೆಯ ಮೇಲೆ ವ್ಯತ್ಯಸ್ತ ಬಲವನ್ನು ಹೇರಿ, 
ಮೊಳ್ಛೆಯನ್ನು ಸೀಸೆಯ ಒಳಗೆ ತಳ್ಳುತ್ತದೆ. 
ಈಗ” ಮೊಟ್ಟೆಯು ಸೀಸೆಯ ಬಾಯನ್ನು 
ಮುಚ್ಚದಿರುವುದರಿಂದ ಹೊರಗಿನ re 
ಸೀಸೆಯೊಳಗೆ ನುದ್ದಿ. ಸೀಸೆಯ ಒಳಗೆ 
ಮತ್ತು ಹೊರಗೆ ಒತ್ತಡ ಸಮವಾಗಿಸುತ್ತದೆ. 


ಈ ಪರಿಕಲ್ಪನೆಯನ್ನು ಪರಿಶೋಧಿಸಿ ನೋಡಿ! 
ಸೀಸೆಯೊಳಗೆ ಉರಿಯುವ ಕಾಗದದ 
ಚೂರಿಗೆ ಬದಲಾಗಿ, ಸ್ಪಲ್ಪ ಬನಿ ನೀರು 
ಅಥವಾ ತಣ್ಣೀರನ್ನು ಹಾಕಿ ಈ 


ಪ್ರಯೋಗವನ್ನು ಮಾಡಿದರೆ ಏನಾಗುತ್ತದೆ? 


ಪ್ರಯೋಗ 3: ಅಡಗಿರುವ ಗುಂಡುಗಳು 
ಮುಚ್ಚಳ ತೆರೆದಿರುವ ಒಂದು ತಗಡಿನ 
ಡಬ್ಗವನ್ನು ತೆಗೆದುಕೊಳ್ಳ. ಉದ್ದವಾಗಿ 
ಎಳೆಯಲು ಸಾಧ್ಯವಿರುವ, ಹಾಗೂ 


ಚಿಕದಾದ ಎರಡು ರಬರ್‌ ಬ್ಯಾಂಡುಗಳನ್ನು 
[3 ಐ 1 


ಡಬ್ಬದ ತಳಕ್ಕೆ ಜೋಡಿಸಿ. ಪ್ರತಿಯೊಂದು 
ರಬ್ಬರ್‌ ಬ್ಯಾಂಡಿನ ಪ್ರತಂತ್ರ ತುದಿಗೆ 
(ಸುಮಾರು 10೦೦ ಗ್ರಾಮ್‌ ತೂಕವಿರುವ) 
ಉಕ್ಕಿನ ಗುಂಡುಗಳನ್ನು ಅಳವಡಿಸಿ. ಈ 
ಎರಡು ಗುಂಡುಗಳೂ ಡಬ್ಬದ ಹೊರಗೆ 
ತೂಗಾಡುವಂತಿರಲ (ನೋಡಿ ಚಿತ್ರ 3). 


ನೀವು ಡಬ್ಬವನ್ನು ಕೈಯಲ್ಲ ಹಿಡಿದು 
ಕೊಂಡಿರುವವರೆಗೆ ಗುಂಡುಗಳು 
ತೂಗಾಡುತ್ತಿರುತ್ತವೆ. ನೀವು ಇದ್ದಕ್ಕಿದ್ದಂತೆ 
ಡಬ್ಬವನ್ನು ಕೆಳಗೆ ಜಆಸಿದರೆ ಏನಾದರೂ 
ಬದಲಾವಣಿ ಕಂಡುಬರುತ್ತದೆಯೇ? 


ನೀವು ಗುಂಡುಗಳು ಡಬ್ಬದ ಹೊರಗೆ 
ತೂಗಾಡುತ್ತಿರುತ್ತವೆ ಎಂದು ನಿರೀಕ್ಷಿಸಿದರೆ. 
ಎಲಾಸ್ಟಿಕ್‌ ರಜ್ದರ್‌ ಖ್ಯಾಂಡುಗಳು 
ಇದ್ದಕ್ಕಿದ್ದಂತೆ ಹಿಂದೆ ಸರಿದು ಗುಂಡುಗಳು 


ಚಿತ್ರ ಇ. ಗುಂಡುಗಳೇಕೆ ಸ್ಟತಂತ್ರವಾಗಿ ಜಳುತ್ತಿರುವ 
ಡಬ್ಲದೊಳಗೆ ಅಡಗುತ್ತವೆ? 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಡಬ್ಬದ ಒಳಗೆ ಜೀಳುವುದನ್ನು ನೀವು 
ಗಮಸಿಸುತ್ತೀರಿ. 


ಇಲ್ಲ ಏನು ನಡೆಯುತ್ತಿದೆ? 

ಡಬ್ಗವನ್ನು ಕೈಯಲ್ಲ ಹಿಡಿದಿರುವಾಗ, 
ಎಲಾಸ್ಟಿಕ್‌ ಖ್ಯಾ೦ಡನ್ನು ಹಿಗ್ದಿಸುವಂತೆ 
ಮಾಡುವ ಗುರುತ್ತಾಕರ್ಷಣ ಬಲವನ್ನು 
ಪ್ರತಿಯೊಂದು ಗುಂಡೂ ಅನುಭವಿಸುತ್ತದೆ. 
ಇದು ಗುಂಡುಗಳು ಡಬ್ಬದ ಹೊರಗೆ 
ತೂಗಾಡುವಂತೆ ಮಾಡುತ್ತದೆ. ಆದರೆ. 
ಡಬ್ಬವನ್ನು ಕೆಳಗೆ ಜೀಅಸಿದಾಗ, 
ಪ್ರತಂತ್ರವಾಗಿ ಡಬ್ಬದೊಂದಿಗೆ ಬೀಳುತ್ತಿರುವ 
ಗುಂಡುಗಳು ತೂಕರಹಿತವಾಗುತ್ತವೆ. ಹೀಗೆ 
ಜೀಳುತ್ತಿರುವ ತೂಕರಹಿತ ಗುಂಡುಗಳು 
ಎಲಾಸ್ಟಿಕ್‌ ಬ್ಯಾಂಡುಗಳ ಮೇಲೆ 

ಹಿಗ್ಗು ಬಲವನ್ನು ಹೇರಲು ಸಾಧ್ಯವಿಲ್ಲ. 
ಇದರಿಂದಾಗಿ ಎಲಾಪ್ಟಿಕ್‌ ಖ್ಯಾಂಡುಗಳು 
ಹಿ೦ದೆ ಸರಿಯುವುದರಿಂದ ಗುಂಡುಗಳು 
ಡಬ್ಣದೊಳಗೆ ಜಳುತ್ತವೆ. 


ಕೊನೆಯ ಮಾತು 


ನೈಸರ್ಗಿಕ ವಿದ್ಯಮಾನಗಳನ್ನು 
ಅರ್ಥಮಾಡಿಕೊಳ್ಳುವುದರಲ್ಲ ನಮಗಿರುವ 
ಆಸಕ್ತಿಯು ನಮ್ಮೊಳಗಿನ ಸಹಜ 
ಕುತೂಹಲದಿಂದ ಹುಟ್ಟುತ್ತದೆ. ಈ ಸರಳ 
ಪ್ರಯೋಗಗಳ ಮೂಲಕ, ನಾವು ದಿನನಿತ್ಯದ 
ಘಟನೆಗಳನ್ನು ಅದರ ಹಿಂದಿನ ವೈಜ್ಞಾನಿಕ 
ನಿಯಮಗಳನ್ನು ಮನಗಂಡು ಹೇಗೆ ಅರ್ಥ 
ಮಾಡಿಕೊಳ್ಳಬಹುದೆಂದು ಗಮಸಿಸಿದೆವು. 
ಇದನ್ನು ವಿಜ್ಞಾನ ತರಗತಿಗಳಗೆ 
ವಿಸ್ತರಿಸಬಹುದಾಗಿದ್ದು, ಶಿಕ್ಷಕರು ಈ 
ಪ್ರಯೋಗಗಳ ಮೂಲಕ ವಿದ್ಯಾರ್ಥಿಗಳು 
ಉತ್ಪಾಹ ಹಾಗೂ ಸ್ಫೂರ್ತಿದಾಯಕವಾದ. 
ಸತಃ ಮಾಡಿಕಆಯುವ ಅನುಭವವನ್ನು 
ನಡೆಯುವಂತೆ ಮಾಡಬಹುದು. ಹಾಗೆ 
ನೋಡಿದರೆ, ಪ್ರಯೋಗ ಮಾಡುವುದು 
ಹಾಗೂ ಕಂಡುಹಿಡಿಯುವುದು ವಿಜ್ಞಾನವನ್ನು 
ಅತ್ಯುತ್ತಮವಾಗಿ ಅರ್ಥಮಾಡಿಕೊಳ್ಳುವ 
ವಿಧಾನ. ಅವಲೋಕನ, ಪ್ರಶ್ನಿಸುವುದು. 
ಪ್ರಯೋಗ ಮಾಡುವುದು ಮತ್ತು 

ಅದರಿಂದ ಪಡೆದ ಮಾಹಿತಿಯನ್ನು 
ವಿಶ್ಲೇಷಿಸಿ ನಿನ೯ಯಕ್ಕೆ ಬರುವಂತಹ- 
ವೈಜ್ಞಾನಿಕ ವಿಧಾನವನ್ನು ಅನುಸರಿಸಲು 
ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರೆ 
ವಿದ್ಯಾರ್ಥಿಗಳು ವಿಜ್ಞಾನದ ಪರಿಕಲ್ಪನೆಗಳನ್ನು 
ಉತ್ತಮವಾಗಿ ಗ್ರಹಿಸುತ್ತಾರೆ. ಆದ್ದರಿಂದ, 
ವಿಜ್ಞಾನ ಶಿಕ್ಷಕರಾಗಿ, ನಮ್ಯ ಪಾತ್ರವು 

ಪರಮ ಪ್ರಾಮುಖ್ಯವಾಗುತ್ತದೆ-ಇಂತಹ 
ಅನೇಕ ಪ್ರಯೋಗಗಳ ಮೂಲಕ 

ಬೇರೆ ವಿದ್ಯಮಾನಗಳ ವಿಜ್ಞಾನವನ್ನು 
ಪರಿಶೋಧಿಸಿ! 


Note: Credits for the image used in the background of the article title: Light tracing a pattern reminiscent of a spinning top. Creativity103, Flickr. 
URL: https://www.flickr.com/photos/creative_stock/5157525141. ಪರವಾನಗಿ: CC-BY. 


ಜ.ಎಸ್‌. ರೌಟಿಲಾ ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯದ ಮಾಜ ಮಹಾ ನಿರ್ದೇಶಕರು, ಮುಂಬೈನ ನೆಹರೂ ವಿಜ್ಞಾನ ಕೇಂದ್ರದ 
ನಿರ್ದೇಶಕರು. ಕೋಲ್ಲತಾದ ಸೈನ್ಸ್‌ ಸಿಟಯ ನಿರ್ದೇಶಕರು, ಮತ್ತು ಭಾರತೀಯ ಮಾನವವ್ಯೆಜ್ಞಾನಿಕ ಸಮೀಕ್ಷೆಯ ಪ್ರಭಾರಿ ನಿರ್ದೇಶಕರು. 
ವೃತ್ತಿಯಲ್ಲ ವಿಜ್ಞಾನ ಸಂವಹನಕಾರರಾದ ಅವರು, ವಿದ್ಯಾರ್ಥಿಗಳಗಾಗಿ ಮಾಡಿಕಅಯಬಹುದಾದ ವಿಜ್ಞಾನ ಪ್ರದರ್ಶಕಗಳು, ಆಂಕರಿಂಗ್‌ 


ಲ್ಯಾಬ್‌ಗಳು., ಕಿಬ್‌ಗಳು ಮತ್ತು ಸಂವಾದಾತ್ಕಕ ವಿಜ್ಞಾನ ಚಟುವಟಕೆಗಳನ್ನು ಅಭವೃದ್ಧಿಪಡಿಸುವಲ್ಲ ನಿರತರಾಗಿದ್ದಾರೆ. ವಿಜ್ಞಾನ ಶಿಕ್ಷಕರ 
ವೃತ್ತಿಪರ ಅಭವೃದ್ಧಿಗೆ ಕೂಡ ಕೊಡುಗೆ ನೀಡಿದ್ದಾರೆ. ಇವರನ್ನು 9r.r8utela @mil.oM. ನಲ್ಲ ಸಂಪರ್ಕಿಸಬಹುದು. 
ಅನುವಾದ: ಗಾಯತ್ರಿ ಮೂರ್ತಿ ಪರಿಶೀಲನೆ: ಜ. ವಿ. ನಿರ್ಮಲಾ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2021] 45 


